ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ: 2091(2425) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಬಿ. ಎಂ. ಫಾರೂಖ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ಕರ್ನಾಟಿಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ನಲ್ಲಿ ಸಾಪ್ಟ್‌ವೇರ್‌ ಖರೀದಿಸಿರುವ ಬಗ್ಗೆ 


(ಅ) ಕರ್ನಾಟಿಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಕೇಂದ್ರ ಕಛೇರಿ ಸೇರಿದಂತೆ 
ವಿವಿಧ ಶಾಖೆಗಳ ಕಛೇರಿಗಳಲ್ಲಿರುವ ಕಂಪ್ಯೂಟರ್‌ಗಳಿಗೆ ಉಪಯೋಗಿಸುತ್ತಿರುವ ಸಾಪ್ಟ್‌ವೇರ್‌ 
ಯಾವುದು; ಸದರಿ ಸಾಪ್ಟ್‌ ವೇರ್‌ನ್ನು ಯಾರಿಂದ ಯಾವ ದಿನಾಂಕದಂದು ಖರೀದಿಸಲಾಗಿದೆ; 
(ಸ೦ಪೂರ್ಣ ವಿವರ ನೀಡುವುದು) 


(ಆ) ಇತ್ತೀಚೆಗೆ ಸದರಿ ಬ್ಯಾಂಕಿನ ಕೇಂದ್ರ ಕಛೇರಿಯ ಕಂಪ್ಯೂಟಿರ್‌ಗಳಿಗೆ ಸಾಫ್ಟ್‌ವೇರ್‌ 
ತಯಾರಿಸಲು ನ್ಯಾಷನಲ್‌ ಇನ್‌ಫಾರ್ಮೆಟಿಕ್‌ ಸೆಂಟರ್‌ರವರಿಗೆ ಸುಮಾರು 28 ಲಕ್ಷ 
ರೂಪಾಯಿ ಮೊತ್ತವನ್ನು ಯಾವುದೇ ಎಂಓ೬ಯು ಮಾಡಿಕೊಳ್ಳದೆ ಪಾವತಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಈ ಹಿಂದೆ ಮ್ಯಾನ್‌ ಪವರ್‌ ಇಲ್ಲವೆಂದು 
ಸಾಪ್ಟ್‌ವೇರ್‌ ಮಾಡಲು ನಿರಾಕರಿಸಿದ ನ್ಯಾಷನಲ್‌ ಇನ್‌ಫಾರ್ಮೆಟಿಕ್‌ ಸೆಂಟಿರ್‌ರವರಿಗೆ 
ಅಕ್ರಮವಾಗಿ 28 ಲಕ್ಷ ರೂಪಾಯಿಗಳನ್ನು ಪಾವತಿಸಿರುವ ಅಧಿಕಾರಿ ಯಾರು; ಯಾವ 
ದಿನಾಂಕದಂದು ಸದರಿ ಮೊತ್ತವನ್ನು ಪಾವತಿಸಲಾಗಿರುತ್ತದೆ; (ಮಾಹಿತಿ ಒದಗಿಸುವುದು) 


(ಇ) ಸದರಿ ಮೊತ್ತವನ್ನು ವಸೂಲಿ ಮಾಡಲು ಯಾವ ಕ್ರಮ ಕೈಗೊಳ್ಳಲಾಗಿದೆ; ಎಷ್ಟು ಮೊತ್ತ 
ವಸೂಲಿ ಮಾಡಲಾಗಿದೆ; ವಸೂಲಾಗದ ಮೊತ್ತವನ್ನು ಯಾರಿಂದ ಯಾವಾಗ ವಸೂಲಿ 
ಮಾಡಲಾಗುವುದು; ಹಾಗೂ ಈ ಅಕ್ರಮಕ್ಕೆ ಕಾರಣರಾದ ಅಧಿಕಾರಿ ಮೇಲೆ ಕೈಗೊಂಡ 
ಕ್ರಮಗಳೇನು? (ಸಂಪೂರ್ಣ ಮಾಹಿತಿ ಒದಗಿಸುವುದು) 


